ಸದನದಲ್ಲಿ ಉತ್ತರಿಸುವ ಪ್ರಶ್ನೆಗಳು 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 18 ನೇ ಮಾರ್ಚ್‌, 2020 


ರಾಜ್ಯದ ಕೃಷಿ ವಿದ್ಯಾಲಯಗಳಿಗೆ ಏಕರೂಪ ನಿಯಮ ತರುವ ಕುರಿತು 
ಶ್ರೀ ಎಂ.ಸಿ. ವೇಣುಗೋಪಾಲ್‌ (ವಿಧಾನಸಭೆಯಿಂದ ಚುನಾಯಿತರಾದವರು) - 
169 (1324) ಮಾನ್ಯ ಕೃಷಿ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ- 


(ಅ) ರಾಜ್ಯದಲ್ಲಿರುವ ಎಲ್ಲಾ ಕೃಷಿ ವಿದ್ಯಾಲಯಗಳಲ್ಲಿ ಬೋಧಕ, ಬೋಧಕೇತರ, ಹಣಕಾಸಿನ ಸೌಕರ್ಯ 
ಮತ್ತು ಸೇವಾ ನಿಯಮಕ್ಕೆ ಏಕರೂಪ (€ಂmmಂn Stಟtೀs) ಕಾಯಿದೆ ನಿಯಮವನ್ನು ತರಲು ವಿಳಂಬ 
ಮಾಡುತ್ತಿರುವುದಕ್ಕೆ ಕಾರಣವೇನು; 


(ಆ) ಈ ಕಾಯಿದೆಯನ್ನು ಜಾರಿಗೊಳಿಸಲು ಬೇಕಾಗಿರುವ ಸಮಯಬೆಷ್ಟು ; 


(ಇ) ಕೃಷಿ ಇಲಾಖೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ನಿರ್ವಹಿಸುತ್ತಿರುವ ನೌಕರರಿಗೆ 6ನೇ ಪರಿಷ್ಕಂತ 
ವೇತನವನ್ನು ಜಾರಿಗೊಳಿಸಲು ವಿಳ೦ಬ ಮಾಡಲು ಕಾರಣವೇನು ; ಮತ್ತು ಜಾರಿಯಾಗಲು ಬೆಣಾಗಿರುವ 
ಸಮಯವೆಷ್ಟು ? 


